ಕರ್ನಾಟಿಕ ವಿಧಾನ ಪರಿಷತು 


1. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 61545) 

2 ಸದಸ್ಯರಹೆಸರು : ಶ್ರೀ ಪಿ.ಆರ್‌. ರಮೇಶ್‌ (ನಾಮ ನಿರ್ದೇಶನ 
ಹೊಂದಿದವರು) 

3. ಉತ್ತರಿಸಬೇಕಾದ ದಿನಾಂಕ 7: 21.02.2022 

4. ಉತ್ತರಿಸಬೇಕಾದ ಸಚಿವರು : ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


ಉತ್ತರಗಳು 


ರಾಜ್ಯದಲ್ಲಿ ಕೋವಿಡ್‌-19 ವೈರಾಣು ಹಾಗೂ ಇತರೆ 
ರೂಪಾಂತರಿ ವೈರಾಣು ರೋಗದ ಮಾದರಿಯನ್ನು ಪತ್ತೆ 
ಹಚ್ಚಲು Gಂಗಂಗ Sqn ಪ್ರಯೋಗ ಶಾಲೆಗಳಿಗೆ 
ಮಾದರಿಗಳನ್ನು ಕಳುಹಿಸಲು ಅನುಕೂಲವಾಗುವ 
ನಿಟ್ಕಿನಲ್ಲಿ ರಾಜ್ಯದ ಎಲ್ಲಾ 30 ಜಿಲ್ಲೆಗಳಲ್ಲಿ 5 ಪ್ರಯೋಗ 
ಶಾಲೆಗಳು ಹಾಗೂ 5 Tertiary Care Hಂspita! ಗೆಳು, ಅಂದರೆ 
ಒಟ್ಟು 10 Sentinel Sites ಮೂಲಕ ಖppny ಮಾಡಿ 
ಮೇಲೆ ತಿಳಿಸಿರುವ 1NSAC೦6 ನೆಟ್‌ವರ್ಕ್‌ ಅಡಿಯಲ್ಲಿನ 5 
ಪ್ರಯೋಗ ಶಾಲೆಗಳಿಗೆ ಮಾದರಿಗಳನ್ನು 
ಕಳುಹಿಸಲಾಗುತ್ತಿದೆ. Genome SequencingneN 
ಮಾದರಿಗಳನ್ನು 1N5AC೦6 ನೆಟ್‌ವರ್ಕ್‌ ಅಡಿಯಲ್ಲಿನ 5 
ಪ್ರಯೋಗ ಶಾಲೆಗಳಿಗೆ. ಕಳುಹಿಸುವುದು ಕಡ್ಡಾಯ 
ಆಗಿರುತ್ತದೆ. ” 


Genome Sequencing ಪ್ರಯೋಗಶಾಲೆಯ ಮುಖೇನ 
ಕೋವಿಡ್‌ ವೈರಸ್‌ನ ರೂಪಾಂತರಿ ತಳಿಗಳಾದ ಅಲ್ಲಾ, 
ಬೀಟಾ, ಡೆಲ್ಮಾ, ಡೆಲ್ದಾ ಪ್ಲಸ್‌, ಕಪ್ಪ, ಈಟಾ ಹಾಗೂ 
ಒಮಿಕ್ರಾನ್‌ಗಳನ್ನು ಪತ್ತೆ ಹಚ್ಚಲಾಗುತ್ತದೆ. 


ಪ್ರಶ್ನೆಗಳು 


ರಾಜ್ಯದಲ್ಲಿ ಕೊರೋನಾ ಅಥವಾ 
ಇತರೆ ವೈರಾಣು ರೋಗದ 
ಮಾದರಿಯನ್ನು ಪತ್ತೆ ಹಚಲು 
(Genome Sequencing ಸರ್ಕಾರದ 
ಕ್ರಮಗಳೇನು; (ವಿವರ ನೀಡುವುದು) 


ದಿನಾಂಕ:17.02.2022ರ ವರೆಗಿನ ವರದಿಯಂತೆ ರಾಜ್ಯದಲ್ಲಿ 
ಈವರೆಗೆ ಅಲ್ವಾ-156, ಬೀಟಾ-8, ಡೆಲ್ಮಾ, ಡೆಲ್ಮಾ ಪ್ಲಸ್‌ 
ಇತ್ಯಾದಿ-440, ಕಪ್ಪ, ಈಟಾ ಹಾಗೂ ಇತರೆ-286 ಮತ್ತು 
ಒಮಿಕ್ರಾನ್‌-1115 ರೂಪಾಂತರಿಗಳು ವರದಿಯಾಗಿವೆ. 


ಸದರಿ 1NsA೦6 ನೆಟ್‌ವರ್ಕ್‌ ಪುಯೋಗ ಶಾಲೆಗಳಲ್ಲಿ 
ಪತ್ತೆಯಾದ ರೂಪಾಂತರಿಗಳ ಆಧಾರದ ಮೇಲೆ ಅಗತ್ಯ 
ಸಾರ್ವಜನಿಕ ಆರೋಗ್ಯ ಕ್ರಮಗಳನ್ನು (Public Health 
Actions) ಅನುಪ್ಠಾನಗೊಳಿಸಲಾಗುತ್ತಿದೆ. 


ಸಮಸ್ಯಾತ್ಮಕ ದೇಶಗಳಿಂಬದ(Counties At - Risk) 
ಆಗಮಿಸುವ ಪ್ರಯಾಣಿಕರನ್ನು ವಿಮಾನ 
ನಿಲ್ಮಾಣದಲ್ಲಿಯೇ ಆರ್‌ಟಿಪಿಸಿಆರ್‌ ಪರೀಣ್ಲೆಗೆ ಒಳಪಡಿಸಿ, 
ಪಾಸಿಟಿವ್‌ ಫಲಿತಾಂಶ ಬಂದ ಮಾದರಿಗಳಿಗೆ Genome 
Seqeಗncಗ್ರ ಪರೀಕ್ಷೆ ಮಾಡಲಾಗುತ್ತಿದೆ. : 


ಒಯಿಕ್ರಾನ್‌ ರೂಪಾಂತರಿ ಪ್ರಕರಣಗಳು ವರದಿಯಾದ 
ಹಿನ್ನೆಲೆಯಲ್ಲಿ ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ 
ಡಿಸೆಂಬರ್‌-2021 ಹಾಗೂ ಜನವರಿ-2022ರಲ್ಲಿ ಬೆಂಗಳೂರು 
ನಗರದಲ್ಲಿ ಮೆಟ್ರೋ ಸರ್ವೆಲೆನ್ಸ್‌ ಮೂಲಕ ಗಂ 


ಹ \ 
p ಮ K . pO 
" Scannea with CamScanner 


ಸ ಳಿಯನ್ನು ಶೀಘ 

Sequencing ನಡೆಸಿ ಒಮಿಕ್ರಾನ್‌ ತ ಓ ಲೀಘುವಾಗಿ 
ಪಗ ಹಚ್ಚುಪುದರ ಮೂಲಕ ಅಗತ್ಯ ಮುನ್ನೆಚ್ಚರಿಕಾ 
ಕ್ರಮಗಳನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗಿರುತ್ತದ. 


ಭಾರತ ಸರ್ಕಾರದ. ಮಾರ್ಗಸೂಚಿಯಂತೆ ಪ್ರಸ್ತುತ 
ಹೊಸ ರೂಪಾಂತರಿಯ 


ವರಿ-202ರಲ್ಲಿ ಸಂಭಾವ್ಯ 
ಫೆಬ್ರ ಯನ್ನು ಪತ್ತೆ ಹಚ್ಚುವ ವಿಟ್ಕಿನಲ್ಲಿ Geಗಂme 


ಇರುವಿಕೆ ; ; 
Sequencingnen Special Surveillance 
ಚಟುವಟಿಕೆಯನ್ನು ನಡೆಸಲಾಗುತ್ತಿದೆ. 


ರಾಜ್ಯದಲ್ಲಿ ಆರೋಗ್ಯ 'ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆಯಿಂದ ಕೋವಿಡ್‌-19 ವೈರಾಣು ಹಾಗೂ ಇತರೆ 
ರಾಣು ರೋಗದ ಮಾದರಿಯನ್ನು ಪತ್ತೆ 
ಮಾರ್ಗಸೂಚಿಯಂತೆ 
ಯಲ್ಲಿನ 5 ಪ್ರಯೋಗ 
ವಿವರಗಳು ಈ 


'ಟ 
INSACOG ನೆಟ್‌ವರ್ಕ್‌ ಅಡಿ 
ಶಾಲೆಗಳನ್ನು ಗುರುತಿಸಲಾಗಿದ್ದು, 
ಕೆಳಕಂಡಂತಿವೆ. . 

1. NIMHANS, Bengaluru 

2 NCBS, Bengaluru 

3. InStem, Bengaluru 

4. CBR-11Sc, Bengaluru 

5. JNCASR, Bengaluru 


ರಾಜ್ಯದಲ್ಲಿ ವೈದ್ಯಕೀಯ ಸಂಸ್ಥೆಗಳಿಗೆ ಸರ್ಕಾರದ ಆದೇಶ 
ಸಂಖ್ಯೆ:ಎಂಇಡಿ 256 ಎಂಪಿಎಸ್‌ 2021, 
ದಿನಾಲಕ:14.06.2021 ಮತ್ತು ದಿವಾಂಕ:29.01.2022 ರ 
ಆದೇಶದನ್ವಯ ಈ ಕೆಳಕಂಡ 4 ಮೈದ್ಯಕೀಯ ಸಂಸ್ಥೆಗಳಲ್ಲಿ, 
Genome Sequencing ಲ್ಯಾಬ್‌ಗಳನ್ನು 
ಬುನಾದಿಗೊಳಿಿಸಿರುತ್ತಾರೆ. 


ಶ್ರೀ ಅಟಲ್‌ ಬಿಹಾರಿ ವಾಜಪೇಯಿ ಮೆಡಿಕಲ್‌ 


ಕಾಲೇಜು, ಬೆಂಗಳೂರು 
ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು 


ಸಂಶೋಧನಾ ಸಂಸ್ಥೆ ಮೈಸೂರು. 
3. ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, 
ಬೆಳಗಾವಿ. 


4. ಗುಲ್ಕರ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಗುಲ್ಕರ್ಗ. 


ಈಗಾಗಲೇ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ 
ಮತ್ತು ಸಂಶೋಧನಾ ಸಂಸ್ಥೆ, ಬೆಂಗಳೂರು ಇಲ್ಲಿ ಒಂದು 
Genome Sequencing ಲಾಟ್‌ ಅನ್ನು ಸ್ವಾಪಿಸಲಾಗಿರುತ್ತದೆ. 
ರಾಜ್ಯದಲ್ಲಿ ಆರೋಗ್ಯ ಮತ್ತು ಕುಟಿಂಬ ಇಲಾಖೆ 
ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಒಟ್ಟು 10 
Genome Sequencing ಲ್ಯಾಬ್‌ಗಳನ್ನು 
ಸ್ಮಾಪಿಸಲಾಗಿದ್ದು, ಇವುಗಳಲ್ಲಿ ಪುಸ್ತುತ 08 ಪುಯೋಗ 
ಶಾಲೆಗಳು ಕಾರ್ಯನಿರ್ವಹಿಸುತ್ತವೆ. 


ರಾಜ್ಯದಲ್ಲಿ ಕೊರೋನಾ ವೈರಾಣು 
ರೋಗದ ' ಮಾದರಿಯನ್ನು ಪತ್ತೆ 
ಹಚ್ಚ್‌ಲು(Genಗಂme Sequencing) 
ಎಷ್ಟು ಪ್ರಯೋಗಾಲಯಗಳು 
(Virology Lab) ಸ್ಮಾಪಿತವಾಗಿದೆ ಮತ್ತು 
| ಎಷ್ಟು ಕಾರ್ಯ ನಿರ್ವಹಿಸುತ್ತಿವೆ; 
(ವಿವರ ನೀಡುವುದು) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 
ರಾಜ್ಯದಲ್ಲಿ ಕೋವಿಡ್‌-19 ವೈರಾಣು ಹಾಗೂ ಇತರೆ 
ರೊಪಾಂತರಿಗಳನ್ನು ಪತ್ತೆ ಹಚಲು ಭಾರತ 
ಸರ್ಕಾರದ ಮಾರ್ಗಸೂಚಿಯಂತೆ 1N5Aಲ೦6 ನೆಟ್‌ 
ವರ್ಕ್‌ ಅಡಿಯಲ್ಲಿನ 5 ಪ್ರಯೋಗಶಾಲೆಗಳನ್ನು 
ಗುರುತಿಸಲಾಗಿದ್ದು, ಎಲ್ಲಾ 5 ಪ್ರುಯೋಗಶಾಲೆಗಳು 
"| ಕಾರ್ಯನಿರ್ವಹಿಸುತ್ತವೆ. ; 


ದಾ ETNA 
ith CamScanner 


Ww! 


ಭನ ವಮ 


ರಾಜ್ಯದಲ್ಲಿ ವೈದ್ಯಕೀಯ ಸಂಸ್ಥೆಗಳಲ್ಲಿ ಕೊರೋನಾ 

ಅಥವಾ ಇತರೆ ವೈರಾಣು ರೋಗದ ಮಾದರಿಯನ್ನು 

ಪತ್ನೆ ಹಚ್ಚಲು ಈ ಕೆಳಕಂಡ ವೈದ್ಯಕೀಯ 

'| ಸಂಸ್ಥೆಗಳಲ್ಲಿ 5 Genome Sequencing ಲ್ಯಾಬ್‌ 

ಗಳನ್ನು ಸ್ಥಾಪಿಸಲಾಗಿದೆ: 

1. ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ 
ಮತ್ತು ಸಂಶೋಧನಾ ಸಂಸ್ಥೆ, ಬೆಂಗಳೂರು 

2. ಶ್ರೀ ಅಟಲ್‌ ಬಿಹಾರಿ ವಾಜಪೇಯಿ ಮೆಡಿಕಲ್‌ 
ಕಾಲೇಜು, ಬೆಂಗಳೂರು 

3. ಮೈಸೂರು ಸಂಶೋಧನಾ ಸಂಸ್ಥೆ ಮತ್ತು 


ಕಾಲೇಜು, ಮೈಸೂರು. 

4. ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, 
ಬೆಳಗಾವಿ. 

5 ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, 
ಗುಲ್ಬರ್ಗಾ. 3 


ಇವುಗಳಲ್ಲಿ ಮೇಲಿನ ಕುಮ ಸಂಖ್ಯೆ! ರಂದ 3ರ 
ಸಂಸ್ಥೆಗಳಲ್ಲಿರುವ Genome Sequencing ಲ್ಯಾಬ್‌ಗಳು 
ಕಾರ್ಯನಿರ್ವಹಿಸುತ್ತಿವೆ. 


ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಬೆಳಗಾವಿ 
ಹಾಗೂ ಗುಲ್ಕರ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, 
ಗುಲ್ಬರ್ಗದಲ್ಲಿ Genome Sequencing ಲ್ಯಾಬ್‌ಗಳಮನ್ನು 
ಪ್ರಾರಂಭಿಸಲು ಉಪಕರಣಗಳನ್ನು ಈಗಾಗಲೇ 
ಬುನಾದಿಗೊಳಿಸಲಾಗಿದ್ದು, ಕೇಂದ್ರ ಸರ್ಕಾರದಿಂದ 
INSAC0G ಅನುಮತಿಯನ್ನು ವಿರೀಕ್ಲಿಸಲಾಗಿರುತ್ತದೆ. 
ಅನುಮತಿ ದೊರೆತ ಕೂಡಲೇ ಉಳಿದ ಲ್ಯಾಬ್‌ಗಳನ್ನು 
ಪ್ರಾರಂಭಿಸಲು ಕ್ರಮ ವಹಿಸಲಾಗುತ್ತದೆ. 


ವರ ದನ ವೈದ್ಯಕೀಯ ಶಿಕಣ ಇಲಾಖೆಯಡಿ ಬರುವ ಪ್ರಸ್ತುತ 
ಮಾದರಿಯನ್ನು ಪತ್ತೆ ಹಚ್ಚಲು ವಿಭಾಗವಾರು ಅಸ್ತಿತ್ವದಲ್ಲಿರುವ ವೈದ್ಯಕೀಯ 
Ce Sequencing) ರಾಜ್ಯದಲ್ಲಿ ಸಂಸ್ಥೆಗಳಲ್ಲಿ ಈಗಾಗಲೆ Genome Sequencing 
ವಿಭಾಗೀಯ ಮಟ್ಟದಲ್ಲಿ ಲ್ಯಾಬ್‌ಗಳನ್ನು ಬುನಾದಿಗೊಳಿಸಲಾಗಿರುತ್ತದೆ. 
ಪುಯೋಗಾಲಯಗಳನ್ನು (rlogy 
Lab) ಸ್ಥಾಪಿಸಲು ಸರ್ಕಾರ 
ಇಚ್ಲಿಸಿದೆಯೆ (ವಿವರ ನೀಡುವುದು 
ಮುಂದಿನ ದಿನಗಳಲ್ಲಿ ಕೊರೋನಾ 
ಅಥವಾ ಇತರ ವೈರಾಣುವಿನ ಹೊಸ 
ರೂಪಾಂತರದ ಆತಂಕವನ್ನು 
ತಡೆಯಲು ರಾಜ್ಯ ಸರ್ಕಾರದ 
ಮುನ್ನೆಚ್ಚರಿಕೆಯ ಕೆಮಗಳೇನು? 


ಇದಲ್ಲದೇ ರಾಜ್ಯ ಸರ್ಕಾರವು ಬೆಂಗಳೂರಿನಲ್ಲಿ, Metro 
surveillance Unitನ್ನು ಸ್ಥಾಪಿಸಲು ಉದ್ದೇಶಿಸಿದೆ. 


a 


. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು. 


pe] ತಜ್ಞ” | | 
BEBMed with CamScaniier 


